ಲಿಖಿತ ಮೂಲಕ ಉತರಿಸುವ 
ಪುಶ್ನೆ 


ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತಮೂರನೆಯ ಅಧಿವೇಶನ 
ಸೋಮವಾರ, ದಿನಾ೦ಕ : 01 ನೇ ಫೆಬ್ರವರಿ, 2021 


ಕಟ್ಟಿಡ ಕಾರ್ಮಿಕರ ಕಲ್ಯಾಣ ನಿಧಿಯ ಕುರಿತು 


ಶ್ರೀ ಎನ್‌. ರವಿಕುಮಾರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) :- 


155 (139) ಮಾನ್ಯ ಕಾರ್ನಿಕ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) 2014-15 ರಿ೦ದ 2018-19ರವರೆಗೆ ಕರ್ನಾಟಿಕ ಕಟ್ಟಿಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ 
ಮಂಡಳಿಯಲ್ಲಿ ಲಭ್ಯವಿದ್ದ ಮೊತವೆಷ್ಟು; (ವರ್ಷವಾರು ವಿವರ ನೀಡುವುದು) 


(ಆ) ಈ ಅವಧಿಯಲ್ಲಿ ಕರ್ನಾಟಿಕ ಕಟ್ಟಿಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ 
ಲಭ್ಯವಿದ್ದ ಮೊತ್ತದಲ್ಲಿ ಎಷ್ಟು ಮೊತ್ತವನ್ನು ಕಲ್ಯಾಣ ಯೋಜನೆಗಳಿಗೆ ಬಳಸಿಕೊಳ್ಳಲಾಗಿತ್ತು; ಯಾವ 
ಯಾವ ಯೋಜನೆಗಳಿಗೆ ಎಷ್ಟು ಮೊತ್ತ ಬಳಸಿಕೊಳ್ಳಲಾಗಿತ್ತು; (ಫಲಾನುಭವಿಗಳ ಹೆಸರಿನೊಂದಿಗೆ ಮಾಹಿತಿ 
ನೀಡುವುದು) 


(ಇ) 2014-15 ರಿಂದ 2018-19ರವರೆಗೆ ಕರ್ನಾಟಿಕ ಕಟ್ಟಿಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ 
ಮಂಡಳಿಯಲ್ಲಿ ರೂ.235894 ಕೋಟಿಗಳ ಅಸಮರ್ಪಕ ಐವನಿರ್ವಹಣೆಯಿಂದಾಗಿ ಅನಗತ್ಯ 
ವೆಚ್ಚವಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಈ ಕುರಿತು ಯಾರ ಮೇಲೆ ಕಮ ಕೈಗೊಳ್ಳಲಾಗಿದೆ? 


